Ww 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ : 2366 
ಸದಸ್ಯರ ಹೆಸರು ; ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ. 
ಚುನಾಯಿತರಾದವರು) 
18-03-2022 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 


ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಸಚಿವರು. 


ತ್ರ. ಪ್ರಶ್ನೆ 
ಸಂ. 


8 ಉತ್ತರ 


ಅ. ಕಿಶೋರಿ `` ಯೋಜನೆಯ ಅನ್ನೆಯ 
ಕಳೆದ 3 ವರ್ಷಗಳಲ್ಲಿ ಎಷ್ಟು ಮೊತ್ತವನ್ನು 
ವೆಚ್ಚ ಮಾಡಲಾಗಿದೆ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


[ಘರ ತ ದನಾಜನಾ ಸ್ಥತಗನಂಡರ್ತಾರ ಪಾ 
ದಿನಾಂಕ: 0104/2018 ರಂದು . ಪ್ರಾಯಪೂರ್ವ 
ಬಾಲಕಿಯರ ಯೋಜನೆಯು ಜಾರಿಗೆ ಬಂದಿರುತ್ತದೆ. ಈ 
ಯೋಜನೆಯಡಿ ಪೌಷ್ಠಿಕಾಂಶ ಕಾರ್ಯಕ್ರಮ . ಮಾಡಲಾದ 
ವೆಚ್ಚದ ಜಿಲ್ಲಾವಾರು ವಿವರವನ್ನು ಅನುಬಂಧದಲ್ಲಿ 
ನೀಡಲಾಗಿದೆ. 


FE ಈ `'ಯೋಜನೆಯಡ "ಯಾವಯಾವ 
ಸೌಲಭ್ಯಗಳನ್ನು ನೀಡಲಾಗುತ್ತದೆ; ಈ 
ಯೋಜನೆಯ ಫಲಾನುಭವಿಗಳ ಸಂಖ್ಯೆ 
ಎಷ್ಟು (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


Lg ಯೋಜನೆಯ&' 1 ರಂದ 14 ವರ್ಷದ ಶಾತೆಹಯರದ 

ಹೊರಗುಳಿದ ಪ್ರಾಯಪೂರ್ವ ಬಾಲಕಿಯರಿಗೆ ಈ ಕೆಳಕಂಡ 

ಕಾರ್ಯಕ್ರಮಗಳನ್ನು / ಸೌಲಭ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. 

[. ಪೌಷ್ಠಿಕಾಂಶ ಕಾರ್ಯಕ್ರಮ - ಪ್ರತೀ ಫಲಾನುಭವಿಗೆ 
ಒಂದು ದಿನಕ್ಕೆ ರೂ.೨.50 ರಂತೆ ಪೂರಕ ಪೌಷ್ಠಿಕ 
ಆಹಾರವನ್ನು ನೀಡಲಾಗುವುದು. 

2. ಪೌಷ್ಠಿಕೇತರ ಕಾರ್ಯಕ್ರಮ - ಇದರಡಿ ಜೀವನ 


ಕೌಶಲ್ಯ, ಆರೋಗ್ಯ, ಶಿಕ್ಷಣ, ಪೌಷ್ಠಿಕತೆ, ಸ್ಥಚ್ಛತೆ, 
ಮುಂತಾದ ವಿಷಯಗಳ ಕುರಿತು ತರಬೇತಿಯನ್ನು 
ನೀಡಲಾಗುವುದು. 


ಈ ಯೋಜನೆಯಡಿ ಗುರುತಿಸಲಾದ ಫಲಾನುಭವಿಗಳ 
ಮಾಹಿತಿಯನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಇ. [ಈ ಯೋಜನೆ" ಜಾರಿಯ``ಸಮಯದಲ್ಲಿ 
ಶಾಲೆಯಿಂದ ಹೊರಗುಳಿದ ಎಷ್ಟು ಹೆಣ್ಣು 
ಮಕ್ಕಳನ್ನು ಗುರುತಿಸಲಾಗಿದೆ; ಈ ಹೆಣ್ಣು 
ಮಕ್ಕಳು ಪುನ: ಶಾಲೆಗೆ 
ಹೋಗುವಂತಾಗಲು ಸರ್ಕಾರ ಕೈಗೊಂಡ 


ಕ್ರಮಗಳೇನು; ಎಷ್ಟು ಮಕ್ಕಳು ಪುನ: 
ಶಾಲೆಗೆ ಪ್ರವೇಶ ಹೊಂದಿರುತ್ತಾರೆ? 


(ಜಿಲ್ಲಾವಾರು ವಿವರ ನೀಡುವುದು). 


, 


ಪ್ರಾಯೆಪೂರ್ವ "ಬಾಲಕಿಯರ ಯೋಜನೆಯು ಔನಾಂಕ: 
01/04/2018 ರಿಂದ ಜಾರಿಗೆ ಬಂದಿದ್ದು, ಇಲ್ಲಿಯವರೆಗೆ 
ಶಾಲೆಯಿಂದ ಹೊರಗುಳಿದ 51897 ಪ್ರಾಯಪೂರ್ವ 
ಬಾಲಕಿಯರನ್ನು ಗುರುತಿಸಲಾಗಿದೆ. ಈ ಹೆಣ್ಣು ಮಕ್ಕಳನ್ನು 
ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು 
ಮೇಲ್ವಿಚಾರಕಿಯರು ಪೋಷಕರಿಗೆ ತಿಳುವಳಿಕೆ ನೀಡಿ ಶಾಲೆಗೆ 
ಸೇರಿಸಲು ಪ್ರೇರೇಪಿಸುತ್ತಾರೆ. 24273 ಪ್ರಾಯಪೂರ್ವ 
ಬಾಲಕಿಯರನ್ನು ಶಾಲೆಗೆ ದಾಖಲಿಸಲಾಗಿರುತ್ತದೆ. ಶಾಲೆಗೆ 
ದಾಖಲಾದ ಪ್ರಾಯಪೂರ್ವ ಬಾಲಕಿಯರ ವಿವರವನ್ನು 
ಅನುಬಂಧದಲ್ಲಿ ಒದಗಿಸಿದೆ. 


ಸಂ: ಮಮಇ 150 ಐಸಿಡಿ 2022 


( ರ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ 
"ಹಿರಿಯ ನಾಗರಿಕರ ಸಬಲೀಕರಣ, ಸಚಿವರು. 


4 * 


ಳು 


ಅನುಬಂಧ- 


2018-19ರ ಶಾಲೆಯಿಂದ ಹೆಣರಗುಳಿದ ಪ್ರಾಯಪೂರ್ವ ಬಾಲಕಿಯರು ಮರಳಿ ಶಾಲೆಗೆ ದಾಖಲಾದವರ ವಿವರ 


| ಸದರಿ ಸಾಲಿನಲ್ಲಿ ಶಾಲೆಯಿಂದ | ಈ ವರ್ಷದಲ್ಲಿ ಸದರಿ 

| ಪ್ರಾಯಪೂರ್ನ ಬಾಲಕಿಯರ | ಹೊರಗುಳಿದ ಪ್ರಾಯಪೂರ್ನ | ಫಲಾನುಭವಿಗಳಿಗೆ 

ಕ್ರಸಂ| ಜಿಲ್ಲೆಗಳ ಹಸರು ಸಂಖ್ಯ ಬಾಲಕಿಯರು ಮರಳಿ ಶಾಲೆಗೆ | ಮಾಡಲಾದ ವೆಚ್ಚ 
ದಾಖಲಾದವರ ಸಂಖ್ಯೆ (ರೂ.ಲಕ್ಷಗಳಲ್ಲಿ ) 


5.04 
2.33 
0.00 
2.71 
0.61 
0.00 
2.62 
0.00 
4.27 


[ಕ 
ನ 
[oe] 


0.00 
0.00 
0.00 
313.82 
0.00 
2.76 
0.37 
12.83 
0.00 
0.00 
8.95 
0.00 
0.00 
2.25 
0.00 
28 |ಉಡುಪಿ 0 0 0.00 
29 ಉತರ ಕನಡ 47 . 37 0.00 


30 ಯಾದಗಿರಿ 3847 1671 92.32 


ಒಟ್ಟು 27427 8984 457.06 


ಈ ಯೋಜನೆಯಡಿಯ ಪೌಷ್ಠಿಕಾಂಶ ಕಾರ್ಯಕ್ರಮದ ವೆಚ್ಚವನ್ನು ಕೆಲವು ಜಿಲ್ಲೆಗಳಲ್ಲಿ ಪೂರಕ ಪೌಷ್ಟಿಕ ಆಹಾರ 
[sve ಮದಡಿ ವೆಚ್ಚ ಭರಿಸಲಾಗುತಿದೆ. 


6.18 


ನು 


2019-20ರ ಶಾಲೆಯಿಂದ ಹೊರಗುಳಿದ ಪ್ರಾಯಪೂರ್ವ ಬಾಲಕಿಯರು ಮರಳಿ ಶಾಲೆಗೆ ದಾಖಲಾದವರ ವಿವರ 


K ಸದರಿ ಸಾಲಿನಲ್ಲಿ ಶಾಲೆಯಿಂದ ಈ ವರ್ಷದಲ್ಲಿ ಸದರಿ 
| ಜಾಲ [ನಾನವನ ಬಾಸುರ | ತನಗಾದ ರತನ | ನ 
ದಾಖಲಾದವರ ಸಂಖ್ಯೆ ವೆಚ್ಛ(ರೂ.ಲಕ್ಷಗಳಲ್ಲಿ 
1 ಬಾಗಲಕೋಟೆ 44 44 1.584 
2 |ಬೆಂ.ಗ್ರಾ.ಜಿಲೆ 47 17 0.48 
ಬೆಂಗಳೂರು ನಗರ 369 17 0 
| 4 ಬಳ್ಳಾರಿ 57 57 1.62 
5 [ಬೆಳಗಾವಿ 43 0 5.32 
| 6 [ಬೀದರ . 5578 5578 0 
ವಿಜಯಪುರ 1404 1404 16 
ಚಾಮರಾಜನಗರ 169 59 1.43 
ಚಿಕ್ಕಬಳ್ಳಾಪುರ °° 14 29 3.24 
10 ಚಿಕ್ಕಮಗಳೂರು 47 47 
11 [ಚಿತ್ರದುರ್ಗ 139 139 
12 |ದಾವಣಗೆರೆ 62 62 
13 |ದಕ್ಷಿಣ ಕನ್ನಡ 0 I 0 
14 |ಧಾರವಾಡ 91 91 
15 |ಗದಗೆ 106 85 
16 ಕಲ್ಬುರ್ಗಿ . 4002 0 
1 |ಹಾಸಃ 20 20 
18 ಹಾವೇರಿ 35 0 
19 |ಮಡಿಕೇರಿ 19 35 
20 ಕೋಲಾರ 220 0 
21 [ಕೊಪ್ಪಳ 267 3 
22 [ಮಂಡ್ಯ 70 28 
23 |ರಾಯಚೂರು 1752 1752 
24 |ರಾಮಸಗರ 65 65 
25 |ಮೈಸೂರು 215 37 
26 |ಶಿವಮೊಗ್ಗ 87 57 
27 |ತುಮಕೂರು 76 32 
28 |ಉಡುಪಿ 5 5 
29 |ಉತ್ತರ ಕನ್ನಡ 10 3 
30 ಯಾದಗಿರಿ 2023 0 
ಒಟ್ಟು 17106 9666 153.81 


ul —— 
ಈ ಯೋಜನೆಯಡಿಯ ಪೌಷ್ಠಿಕಾಂಶ ಕಾರ್ಯಕ್ರಮದ ವೆಚ್ಚವನ್ನು ಕೆಲವು ಜಿಲ್ಲೆಗಳಲ್ಲಿ ಪೂರಕ ಪೌಷ್ಟಿಕ ಆಹಾರ 
ಕಾರ್ಯಕ್ರಮದಡಿ ವೆಚ್ಚ ಭರಿಸಲಾಗುತಿದೆ. 


ಳು 


2020-21ರ ಶಾಲೆಯಿಂದ ಹೊರಗುಳಿದ ಪ್ರಾಯಪೂರ್ವ ಬಾಲಕಿಯರು ಮರಳಿ ಶಾಲೆಗೆ ದಾಖಲಾದವರ ವಿವರ 


| ಸದರಿ ಸಾಲಿನಲ್ಲಿ ಶಾಲೆಯಿಂದ ಈ ವರ್ಷದಲ್ಲಿ ಸದರಿ 


ವ ಪ್ರಾಯಪೂರ್ವ ಹೊರಗುಳಿದ ಪ್ರಾಯಪೂರ್ವ ಫಲಾನುಭವಿಗಳಿಗೆ 
ಸಸಂ * ನಿಲ್ಲಗಳ ಹತು ಭಾಲಸಿಯರ ಸಂಖ್ಯೆ | ಬಾಲಕಿಯರು ಮರಳ pop ನ 
ದಾಖಲಾದವರ ಸಂಖ್ಯೆ ವೆಚ್ಚ(ರೂ.ಲಕ್ಷಗಳಲ್ಲಿ ) 
1 "16 16 0.58 
| 2 |ಬೆಂ.ಗ್ರಾ.ಜಿಲ್ಲೆ 0 0 
ಬೆಂಗಳೂರು ನಗರ 116 116 0.826 
0 
0 
|6| 3160 
0 
| 8 [ಚಾಮರಾಜನಗರ | 9 
|9| 25 
| 10 | 9 
28 
5 
0 
13 
29 0 
0 
5 
11 
2 
0 
21 ? 0 0 
62 24 0.1 
872 872 9.74 
ರಾಮನಗರ 30 30 1.12 
ಮೈಸೂರು 114 27 3.25 
26 [ಶಿವಮೊಗ _ 34 13 0.6 
27 [ತುಮಕೂರು 15 7 0.22 
28 |ಉಡುಪಿ 3 0 0 
29 (ಉತ್ತರ ಕನ್ನಡ 3 1 . 0 
30 [ಯಾದಗಿರಿ . 2728 1221 65.47 
ಒಟು 7664 5623 92.67 


ಚ 


ಈ ಯೋಜನೆಯಡಿಯ ಪೌಷ್ಠಿಕಾಂಶ ಕಾರ್ಯಕ್ರಮದ ವೆಚ್ಚವನ್ನು ಕೆಲವು ಜಿಲ್ಲೆಗಳಲ್ಲಿ ಪೂರಕ ಪೌಷ್ಟಿಕ ಅಹಾರ 
ಕಾರ್ಯಕ್ರಮದಡಿ ವೆಚ್ಚ ಭರೆಸಲಾಗುತಿದೆ. 


